ಕಲಿಕಾ ಸಾಮಗಿಗಳ ದೃಷ್ಟಿಕೋನದ ವಿಕಾಸ 


ಹೃದಯಕಾಂತ್‌ ದಿವಾನ್‌ 


ಮಕ್ಕಳಿಗೆ ಕಲಿಯಲು ಸಹಾಯ ಮಾಡುವಲ್ಲಿ ಸಾಮಗಿಗಳು ಮುಖ್ಯವಾಗಿರಬಹುದು. 
ಚಿಕ್ಕ ಮಗು ತನ್ನ ಸುತ್ತಲಿನ ವಸ್ತುಗಳೊಂದಿಗೆ ಸಂವಹನ ನಡೆಸುತ್ತದೆ, ಮಾತುಕತೆಯಲ್ಲಿ, 
ತೊಡಗಿಕೊಳ್ಳತ್ತದೆ ಮತ್ತು ಅಭಿನಯಿಸುತ್ತಾ ಅದರೊಂದಿಗೆ ಆಟವಾಡುವುದನ್ನು 
ಕಲಿಯುತ್ತದೆ. ಆರಂಭದಲ್ಲಿ, ಇಂದ್ರಿಯಗಳು, ಚಲನಾ ಸಾಮರ್ಥ್ಯಗಳು ಮತ್ತು ನಂತರದ 
ಸಾಮಾನ್ಯ ವಿಶ್ಲೇಷಣೆಯು ಸುತ್ತಮುತ್ತಲಿನ ವಸ್ತುಗಳ ಅವಲೋಕನಗಳ ಮೂಲಕ ಮತ್ತು 
ವಿವಿಧ ಸಂರೃಗಳಲ್ಲಿ ಅವುಗಳು ತರ್ದಡಿಸುವ ನಡವಳಿಕೆಯ ಮೂಲಕ ಬೆಳವಣಿಗೆಯಾಗುತದೆ. 
ವಸ್ತುಗಳೊಂದಿಗೆ ಮಗುವು ಈ ಸಂವಹನವನ್ನು ಸ್ವಯಂಪ್ರೇರಿತವಾಗಿ ನಡೆಸುತ್ತದೆ ಮತ್ತು 
ಇದನ್ನು ತನಗೆ ತಾನೇ ಬೇಕಾದ ಹಾಗೆ ನಿರ್ದೇಶಿಸಿಕೊಳ್ಳುತ್ತದೆ. ಇಲ್ಲಿ ಪರಸ್ಪರ ಹೇಗೆ 
ಸಂವಹನ ನಡೆಸಬೇಕು ಎಂಬುದನ್ನು ಅದೇ ನಿರ್ಧರಿಸುತ್ತದೆ. ಆದರೆ ಮಕ್ಕಳ ಅನ್ನೇಷಣೆಗೆ 
ಹೆಚ್ಚಾಗಿ ವಯಸ್ಕರ ಅನುಮೋದನೆ ದೊರಕುವುದಿಲ್ಲ. ಅವರ ಆಟಿದ ಸುತ್ತ ಮತ್ತು ಪೂರ್ಮ್ಪ- 
ನಿರ್ಧರಿತ ಉದ್ದೇಶಗಳ ಗಡಿಗಳನ್ನು ವಿಸರಿಸುವಲ್ಲಿ, ನಿರೀಕ್ಷಿತ ನಡವಳಿಕೆಯ ಮಾದರಿಗಳನ್ನು 
ನಿರೀಕ್ಲಿಸುವುದರಲ್ಲಿ ಮತ್ತು ಇದೇ ರೀತಿಯ ಇತರ ನಿರ್ಬಂಧಗಳ ಕುರಿತು ವಯಸ್ಕರಲ್ಲಿ 
ಒಂದಷ್ಟು ಹಠಮಾರಿತನವಿದೆ. ನಾವು ವಯಸ್ಮರಾಗಿ, ಮಕ್ಕಳು ಬೇರೆ ಬೇರೆ ವಸ್ತುಗಳನ್ನು 
ಅನ್ನೇಷಿಸುವ ಪ್ರಯತ್ನದಲ್ಲಿ ತೊಡಗಿರುವಾಗ ಅವರು ರಚಿಸುವ ಆಟಗಳಲ್ಲಿ ಮಕ್ಕಳೊಂದಿಗೆ 
ಆಡಿದ್ದೇವೆ. ನಾವು ನಿರ್ದಿಷ್ಠ ಗುರಿಗಾಗಿ ಮತ್ತು ನಿರ್ದಿಷ್ಟ ಉದ್ದೇಶಗಳಿಗಾಗಿ ವಸ್ತುಗಳನ್ನು 
ತಂದಾಗಲೂ ಅವರು ತಮ್ಮದೇ ಆದ ಬಿರ್ದಿಷ್ಟ ಉದ್ದೇಶಗಳು ಮತ್ತು ಸಂವಹನ 
ವಿಧಾನವನ್ನು ಕಂಡುಕೊಳ್ಳುತ್ತಾರೆ. 


ಈ ಪರಸ್ಪರಾನುಕ್ರಿಯೆಯಲ್ಲಿ, ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ 
ವಸ್ತುಗಳೊಂದಿಗೆ ಆಟಿವಾಡುವುದು ಕಲಿಕೆಗೆ ಅತ್ಯಗತ್ಯ. ವಸ್ತುಗಳ ಈ ಅರ್ಥವು ಬೋಧನಾ 
ಕಲಿಕಾ ಸಾಮಗಿಗಳು (ಟೆಎಲ್‌ಎಮ್‌) ರೂಪುಗೊಂಡಿರುವ ವಿಧಾನಕ್ಕಿಂತ ಎರಡು ಪ್ರಮುಖ 
ರೀತಿಯಲ್ಲಿ ಬಿನ್ನವಾಗಿದೆ. ಒಂದು, ಈ ವಸ್ತುಗಳು ಕಲಿಕೆಯ ಯಾವುದೇ ಒಂದು ನಿರ್ದಿಷ್ಟ 
ಕೇತ್ರಕ್ಕೆ ಸೀಮಿತವಾಗಿಲ್ಲ ಮತ್ತು ಖಂಡಿತವಾಗಿಯೂ ಕೆಲವು ಪರಿಕಲ್ಪನೆಗಳಿಗೆ 
ಸೀಮಿತವಾಗಿಲ್ಲ ಮತ್ತು ಎರಡನೆಯದಾಗಿ, ಅವು ನಿರ್ದಿಷ್ಟವಾಗಿ ಬೋಧನೆ ಮತ್ತು ಕಲಿಕೆಯ 
ಕಲ್ಪನೆಯೊಂದಿಗೆ ಸಂಬಂಧ ಹೊಂದಿಲ್ಲ. ಇತರ ಕೆಲವು ಅಂಶಗಳಂತೆ, ತರಗತಿಯಲ್ಲಿ 
ಟಎಲ್‌ಎಂಗಳ ಬಗ್ಗೆ ಮಾತನಾಡುವ ಸಾಧ್ಯತೆಗಳು, ಅಪಾಯಗಳು ಮತ್ತು 
ಪ್ರಯೋಜನಗಳನ್ನು ಅರ್ಥಮಾಡಿಕೊಳ್ಳಲು ಈ ಅಂಶಗಳು ಮುಖ್ಯವಾಗಿವೆ, ಅಲ್ಲಿ 
ಸಾಮಗಿಗಳು ಮತ್ತು ಸನ್ನಿವೇಶಗಳು ಮಕ್ಕಳಿಗೆ ತಮ್ಮ ಕೈಚಳಕವನ್ನು ತೋರಿಸಲು ಮತ್ತು 
ಮಕ್ಕಳು ತಮಗಾಗಿ ಮಾಡಿಕೊಳ್ಳುವ ಸಂಕ್ಲಿಪ್ಪ್ಟ ಅಧ್ಯಯನಗಳಿಗಾಗಿ ಅವಕಾಶಗಳನ್ನು 
ಸೃಷ್ಟಿಸಲು ಅನುವು ಮಾಡಿಕೂಡಬೇಕಾಗುತ್ತದೆ. ಆದ್ದರಿಂದ ಈ ಬಳಕೆಯನ್ನು 
ನಿಯಂತಿಸುವ ತತ್ವಗಳ ಕುರಿತು ತಿಳಿದಿರಬೇಕು ಮತ್ತು ಶಿಕ್ಷಕರಾಗಿ ಹಾಗು ಪಠ್ಯಕ್ರಮ ಅಥವಾ 
ಕಲಿಕಾ ಸಾಮಗಿಗಳ ಅಬಿವೃದ್ಧಿಗೊಳಿಸುವವರಾಗಿ ನಾವು ತಿಳಿದಿರಬೇಕಾದ ಕಾಳಜಿಗಳು 
ಮತ್ತು ಕೇಳಿಕೊಳ್ಳಬೇಕಾಗಿರುವ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. 


ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಕಲಿಕೆಯ ಮತ್ತು ಪರಿಕಲ್ಪನೆಗಳ 
ಸ್ವರೂಪ. ವಾಸ್ತವವಾಗಿ, ಮತ್ತು ಸಂಪೂರ್ಣವಾಗಿ ಪ್ರಸ್ತುತ ಸಂದರ್ಭದಲ್ಲಿ ಮಾನವ 


ಪರಿಕಲ್ಪನೆಗಳು ಮತ್ತು ಅವುಗಳ ಆಧಾರದ ಮೇಲೆ ನಿರ್ಮಿಸಲಾದ ಪರಿಕಲ್ಪನಾ 
ರಚನೆಗಳನ್ನು ಸಾಮಗಿಗಳ ಅನುಪಸ್ಥಿತಿಯಲ್ಲಿ ಉಳಿಸಿಕೊಳ್ಳಲಾಗುತ್ತದೆ. ನಾವು ಈಗ ಅವುಗಳ 
ಅನುಪಸ್ಥಿತಿಯಲ್ಲಿ ಅವುಗಳ ಬಗ್ಗೆ ಮಾತನಾಡುವ ಮತ್ತು ವಸ್ತುಗಳನ್ನು ಹಾಗು 
ಘಟನೆಗಳನ್ನು ದೃಶ್ಯೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಕಲಿಕೆಯ 
ಉದ್ದೇಶವು ಮೂರ್ತಸ್ಥರೂಪದಿಂದ ದೂರ ಸರಿದು, ಕಲ್ಪನೆಗಳು ಮತ್ತು ರಚನೆಗಳೊಂದಿಗೆ 
ತೊಡಗಿಸಿಕೊಳ್ಳತ್ತದೆ ಮತ್ತು ಈವರೆಗೂ ನೋಡದ ಅಥವಾ ಎಂದಿಗೂ ನೋಡದ ಮತ್ತು 
ಬಹುಶಃ ಅಸ್ಲಿತ್ಯದಲ್ಲಿಯೇ ಇರದ ಸಂಯೋಜನೆಗಳನ್ನು ನಿರ್ಮಿಸುತ್ತದೆ. ಈ ಕಲ್ಪನೆಗಳು 
ಮನಸ್ಸಿನಲ್ಲಿ ನಿರ್ನಿಸಲ್ಬಟ್ಟೆವೆ ಮತ್ತು ನಾವು ಈ ಸಾಮರ್ಥ್ಯವನ್ನು ಚುರುಕುಗೊಳಿಸಲು 
ಬಯಸುತೇವೆ, ಸಾಮಗಿಗಳನ್ನು ಆಧಾರಗಳು ಮತ್ತು ತಾತ್ಕಾಲಿಕ ಸಲಕರಣೆಗಳಾಗಿ 
ಪರಿಗಣಿಸುವ ಅಗತ್ಯ ಮತ್ತು ಅಮೂರ್ತತೆಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ 
ಸಾಧನವಾಗಿ ಬಳಸುವುದು ಇದರ ಸೂಚನೆಯಾಗಿದೆ. ಇದರ ಇರುವಿಕೆ ಜೀವನದ ಅತ್ಯಗತ್ಯ 
ಬಾಗವಾಗಿರುವುದರ ಹೊರತಾಗಿಯೂ ಮತ್ತು ನಾವು ಯಾವುದರೊಂದಿಗೆ ಅಥವಾ 
ಯಾವುದರ ಮೇಲೆ ಕೆಲಸ ಮಾಡುತೇವೋ ಅದರ ಹೊರತಾಗಿದೆ. ಇಲ್ಲಿ ಗಮನಿಸಬೇಕಾದ 
ವಿಷಯವೆಂದರೆ, ನಾವು ಯಾವುದನ್ನಾದರೂ ಹೆಸರಿಸುವಾಗ ಮತ್ತು ಅದರೊಂದಿಗೆ 
ಸಂಯೋಜಿಸುವಾಗ ನಮ್ಮ ಕಲ್ಪನೆಗಳಲ್ಲಿ ಮತ್ತು ನಮ್ಮ ಸಂಭಾಷಣೆಗಳಲ್ಲಿ ಅವುಗಳನ್ನು 
ಮೀರಿ ಹೋಗಲು ಕಲಿಯಬೇಕು. ಏಕೆಂದರೆ ನಾವು ಏನನ್ನಾದರೂ ಹೆಸರಿಸಿ ಅದಕ್ಕೆ 
ಗುಣಲಕ್ಷಣಗಳು ಮತ್ತು ನಡವಳಿಕಯನ್ನು ಜೋಡಿಸುತ್ತಾ, ಆರೋಪಿಸುತ್ತಾ ಹೋಗುತ್ತೇವೆ 
ಆದರೆ ಅದು ಬದಲಾವಣೆಗೆ ಒಳಗಾಗುತ್ತಲೇ ಇರುತದೆ. ಇಲ್ಲಿ ಪ್ರಶ್ನೆಯು ಸಾಮಗಿಗಳ 
ಅಗತ್ಯದ ಬಗ್ಗೆ ಅಲ್ಲ ಆದರೆ ಉದ್ದೇಶ, ಸಂರೃ ಮತ್ತು ಬಳಕೆಯ ವಿಧಾನದ ಬಗ್ಗೆ ಇದೆ. 


ಆ ಕ್ಷೇತ್ರದಲ್ಲಿನ ಹೆಚ್ಚಿನ ಕಲಿಕಾ ಸಿದ್ಧಾಂತಗಳು ಮತ್ತು ಸಂಶೋಧಕರು ಸಾಮಗಿಗಳ 
ಬಳಕೆಯನ್ನು ಸೂಚಿಸಿದ್ದಾರೆ ಎಂದು ಸಾಮಾನ್ಯವಾಗಿ ವಾದಿಸಲಾಗುತ್ತದೆ. ಮಾಂಟೆಸ್ಸರಿ 
ಶಾಲೆಗಳ ಕಲಿಕೆಯು  ಮೂರ್ತತೆಯಿಂದ  ಅಮೂರ್ತತೆಗೆ ಹೋಗುವ ಕುರಿತು 
ಮಾತನಾಡುತ್ತದೆ. ಅಲ್ಲದೆ, ಪಿಯಾಜಿ ಮತ್ತು ಮೈಗೋಟ್ಟಿ ಕೂಡ ಮೂರ್ತ ಕಲ್ಪನೆಗಳಿಂದ 
ಅಮೂತರ್ತತೆಗೆ ಹೋಗುವ ಬಗ್ಗೆ ಮಾತನಾಡುತ್ತಾರೆ. ಆದರೆ ಇದರ ಹೊರತಾಗಿಯೂ ಕಲಿಕೆಗೆ 
ಸಂಬಂಧಿಸಿದ ಸಾಮಗಿಗಳ ಬಳಕೆ ಮತ್ತು ಪ್ರಾಮುಖ್ಯತೆಯನ್ನು ಸೂಕ್ಷವಾಗಿ ಗಮನಿಸುವುದು 
ಮುಖ್ಯವಾಗಿದೆ. ಮರ್ತ ಸಾಮಗಿಗಳು ಕಲಿಕೆಗೆ ಅತ್ಯಂತ ಮಹತ್ತರ ಮತ್ತು ನಿರ್ಣಾಯಕ 
ಅಂಶಗಳಾಗಿವೆ ಎಂದು ಅವರು ಸೂಚಿಸುವುದಿಲ್ಲ ಅಥವಾ ಎಲ್ಲವನ್ನೂ ಕಲಿಯಲು 
ಅಗತ್ಯವೆಂದು ಸೂಚಿಸುವುದಿಲ್ಲ. ಮಕ್ಕಳಿಗೆ ಅವರ ಕೈಚಳಕ ತೋರಲು, ಅನ್ನೇಷಿಸಲು, 
ಆಟಿವಾಡಲು, ಸಣ್ಣ ಪ್ರಯೋಗಗಳು ಮತ್ತು ಅಧ್ಯಯನಗಳನ್ನು ಮಾಡುವ ಅವಕಾಶಗಳನ್ನು 
ಒದಗಿಸುವ ಸಂದರ್ಭಗಳನ್ನು ಅವರು ಶಿಫಾರಸ್ತು ಮಾಡುತ್ತಾರೆ. ಮವೈಗೋಟ್ಟಿ, ತನ್ನ 
ಸೂತ್ರೀಕರಣಗಳಲ್ಲಿ, ಹೆಚ್ಚು ಜ್ಞಾನವುಳ್ಳ ಓರಗೆಯವನಾಗಿ ವಯಸ್ಮ್ಗನ ಪಾತ್ರವನ್ನು 
ಒತ್ತಿಹೇಳುತ್ತಾರೆ ಮತ್ತು ಕಲಿಕೆಗೆ ಅಗತ್ಯವಾದ ಮಾನವರ ನಡುವಿನ ಸಂವಹನ ಮತ್ತು 
ಸಂಭಾಷಣೆಯನ್ನು ಸೂಚಿಸುತ್ತಾರೆ. 


ಹೀಗಾಗಿ, ಸಿದ್ಧಾಂತಗಳ ಹಿಂದಿನ ತತ್ವಗಳು ಭೌತಿಕ ಸಾಮಗಿಗಳನ್ನು ಅಗತ್ಯ ಎಂದು 
ಪರಿಗಣಿಸಿ ಶಿಫಾರಸ್ಸು ಮಾಡುವುದಿಲ್ಲ. ಆದರೆ ಅವರು ಸೂಚಿಸುವ ವಿಷಯವೆಂದರೆ 
ಆಲೋಚನೆಗಳು ಮತ್ತು ಪರಿಕಲ್ಪನೆಗಳು ಸಂದರ್ಭದೊಂದಿಗೆ ಹೊಂದಿಕೊಂಡು 
ಕಲಿಯುವವರಿಗೆ ಮೂರ್ಗವಾಗಿರಬೇಕು. ಹೊಸ ಪರಿಕಲ್ಪನೆಯ ಚೌಕಟ್ಟಿನ ಅಡಿಯಲ್ಲಿ ಈ 
ಕಲಿಕಾ ಅನುಭವಗಳನ್ನು ಸಂಘಟಿಸಿದಾಗ ಅವು ಕಲಿಕೆಯೊಂದಿಗೆ ಅವರು ಈ ಮೊದಲು 
ಹೊಂದಿದ್ದ ಅನುಭವಗಳನ್ನು ಒಳಗೊಂಡಿರಬಹುದು. ಅದರರ್ಥ ಬೌತಿಕ ಸಾಮಗಿಗಳು 
ಮತ್ತು ವಸ್ತುಗಳು ಕಲಿಕೆಯ ಸಾಧ್ಯತೆಗಳನ್ನು ವ್ಯಾಖ್ಯಾನಿಸುತ್ತವೆ ಎಂದಲ್ಲ. ಪಿಯಾಜಿೆ, 
ಮೈಗೋಟ್ಟಿ ಅಥವಾ ಬ್ರೂನರ್‌ ಎಲ್ಲರ ಸಂದೇಶದ ಸಾರವೆಂದರೆ ಮಗು ಕಲಿಕೆಯ 


ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿರಬೇಕು, ಆದರೆ ಅದೇ ಸಮಯದಲ್ಲಿ ಕಲಿಯುವವರು 
ವಸ್ತುಗಳನ್ನು ಸಂಘಟಿಸಲು, ಜೋಡಿಸಲು ತಮ್ಮ ಬುದ್ದಿಯನ್ನು ಅನ್ವಯಿಸಬೇಕು, 
ಅದರೊಂದಿಗಿನ ಅವರ ಅನುಭವಗಳು ಮತ್ತು ಅವರ ಹಿಂದಿನ ಜ್ಞಾನ ವ್ಯವಸ್ಥೆಯ ಆಧಾರದ 
ಮೇಲೆ ಪ್ರಸ್ತುತ ಅವರ ಭಾಗವಹಿಸುವಿಕೆಯ ಕುರಿತು ಅವರೇ ಅವಲೋಕನವನ್ನು 
ಮಾಡಬೇಕು ಎಂದು ನಿರೀಕ್ಲಿಸಲಾಗುತ್ತದೆ. ಮೈಗೋಟ್ಟಿ ಪ್ರಕಾರ ಇದು ಸಾಮಾಜಿಕ 
ಒಡನಾಟದ ಜೊತೆಗೆ ಸಂಭವಿಸುತದೆ. 


ಸಾಮಗಿಗಳನ್ನು ರಚಿಸಲು ಅಥವಾ ಆಯ್ತೆ ಮಾಡುವಾಗ ಮತ್ತು ತರಗತಿಗಳಲ್ಲಿ 
ಅವುಗಳನ್ನು ಬಳಸುವ ವಿಧಾನಗಳನ್ನು ರೂಪಿಸುವಾಗ ಈ ಅಂಶಗಳು ಬಿರ್ಣಾಯಕವಾಗಿಬವೆ. 
ಮಕ್ಕಳು ತಮ್ಮಲ್ಲಿರುವ ಸಾಮರ್ಥ್ಯದ ಎಲ್ಲಾ ಅಂಶಗಳನ್ನು ಬಳಸಲು ಅವಕಾಶಗಳನ್ನು 
ಪಡೆಯಲು ಮತ್ತು ಅವರು ಪ್ರಪಂಚದ ಬಗ್ಗೆ ತಾವು ರೂಪಿಸಿಕೊಂಡ ಜ್ಞಾನವನ್ನು 
ಪುನರ್ನಿಮಿಸಲು ಅಥವಾ ಮಾರ್ಪಡಿಸಲು ಅವರಿಗೆ ಲಭ್ಯವಿರುವ ಭಾಷೆಯನ್ನು ಬಳಸಿ 
ಕಲಿಕೆಯ ಪ್ರಕ್ರಿಯೆಯನ್ನು ಮಾರ್ಗದರ್ಶನ ಮಾಡಲು ಒತ್ತು ನೀಡಬೇಕು. ಬಹುತೇಕ ಎಲ್ಲಾ 
ಗಂಭೀರ ಶಿಕ್ಷಣತಜರು ತಮ್ಮ ಕೆಲಸದಲ್ಲಿ ಕಲಿಕಾ ಅನುಭವಗಳ ಮೂರ್ತತೆಯನ್ನು ಒತ್ತಿ 
ಹೇಳಿದ್ದಾರೆ, ಅದೇ ಸಂದರ್ಭದಲ್ಲಿ ಸಾಕಷ್ಟು ಸಂವಾದ ಮತ್ತು ಚರ್ಚೆ ಯೊಂದಿಗೆ ಸಹಕಾರಿ 
ಮತ್ತು ಸಂಯೋಜಕ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಡ್ಯೂಯಿಯ ವಿಚಾರಗಳಲ್ಲಿ 
ಅಂತರ್ಗತವಾಗಿರುವ ಸಾಮಗ್ರಿಗಳ ಅರ್ಥ ಮತ್ತು ಕಲಿಕೆಯ ಸನ್ನಿವೇಶಗಳು, ನಯೀ 
ತಾಲಿಮ್ನಲ್ಲಿಯೂ ಪ್ರತಿಫಲಿಸುತ್ತವೆ. ಅನೇಕ ಇತರ ಶಿಕ್ಷಣತಜರು ಭೌತಿಕ ವಸ್ತುಗಳ ಬದಲಿಗೆ 
ಮೂರ್ತ ಅನುಭವದಲ್ಲಿ ತೊಡಗಿಕೊಳ್ಳುವಿಕೆಯನ್ನು ಮತ್ತು ಉದ್ದೇಶವನ್ನು ಶಿಫಾರಸ್ಸು 
ಮಾಡುತ್ತಾರೆ. ಕಲಿಕೆಯ ಕಾರ್ಯಗಳು ಮಕ್ಕಳ ಅನುಭವಗಳು, ಭಾಷೆ ಮತ್ತು ಪರಿಸರದಲ್ಲಿ 
ಅಂತರ್ಗತವಾಗಿರಬೇಕು ಮತ್ತು ಸಮುದಾಯಕ್ಕೂ ಉಪಯುಕವಾಗಿರಬೇಕು. ಸಮುದಾಯಕೆೆ 
ಉಪಯುಕವಾದ ಕಲಿಕೆ ಕೆಲಸದ ಸಂಪರ್ಕ, ಸಂವಹನ ಮತ್ತು ಹಂಚಿಕೆಯನ್ನು 
ಸುಗಮಗೊಳಿಸಲೂ ಮುಖ್ಯ ಎಂದು ಪರಿಗಣಿಸಲಾಗುತದೆ. ಪ್ರಸ್ತುತ ಸಂದರ್ಭದಲ್ಲಿ 
ಸಾಮಗಿಗಳ ಬಳಕೆಯಲ್ಲಿ, ಅವುಗಳ ಸುತ್ತಲಿನ ಸಂವಾದ ಮತ್ತು ಇತ್ತೀಚಿನ ದಶಕಗಳಲ್ಲಿ 
ಇದರ ಕಲ್ಪನೆಯು ಹೇಗೆ ಬೆಳೆದಿದೆ ಎಂಬುದನ್ನು ನಾವು ಈಗ ಸಂಕ್ಲಿಪವಾಗಿ 
ಪರಿಶೀಲಿಸುತ್ತೇವೆ. 


ಸಾಮಗಿಗಳನ್ನು ಸಹಾಯಕ ಸಾಧನಗಳಾಗಿ ಬಳಸುವುದು 


ಮಾಹಿತಿ ನೀಡುವುದನ್ನು ಪ್ರಾಥಮಿಕ ಉದ್ದೇಶ ಎಂದು ಒತ್ತಿ ಹೇಳುವ ಬೋಧನಾ 
ಪ್ರಕ್ರಿಯೆಗೆ ಸಹಾಯಕವಾಗಿ ಸಾಮಗ್ಗಿಗಳನ್ನು ಬಳಸಲು ಪ್ರಾರಂಭಿಸಲಾಯಿತು. 
ಮುಖ್ಯವೆಂದು ಪರಿಗಣಿಸಲಾದ ಮಾಹಿತಿಯನ್ನು ಉರುಹೊಡೆಯುವುದಕ್ಕೆ, ಕಾರ್ಯಗಳ 
ಪುನರಾರನೆಗೆ ಸಹಾಯ ಮಾಡಲು ಮಾತ್ರ ಸಾಮಗ್ಗಿಗಳನ್ನು ಬಳಸಲಾಗುತ್ತಿತ್ತು. ಲಭ್ಯವಿರುವ 
ವಿವರಣೆಗಳನ್ನು ಉರುಹೊಡೆಯುವುದು, ವಿವರಣೆಗಳು ಮತ್ತು ವಾದಗಳನ್ನು ಮಾಡುವ 
ಸಾಮರ್ಥ್ಯವನ್ನು ಸಹ ಇದು ಪಡೆದುಕೊಳ್ಳುತ್ತದೆ. ಪಠ್ಯಕ್ರಮದ  ನವಿರೀತ್ಲೆಗಳು 
ಪುನರಾವರ್ತನೆಗೆ ಸೀಮಿತವಾಗಿದ್ದವು ಮತ್ತು ಪುನರುತ್ಪಾದನೆ ಮಾತ್ರ ಕಡ್ಡಾಯಬಾಗಿತ್ತು. 
ಜ್ಞಾನದ ಯಾವುದೇ ಅನ್ವಯಿಸುವಿಕೆಯನ್ನು ಕೇಳಲಾಗಿರಲಿಲ್ಲ ಅಥವಾ 
ನಿರೀಕ್ಲ್ಷಿಸಲಾಗಿರಲಿಲ್ಲ. 


ಆದರೂ, ಇದನ್ನು ಇನ್ನಷ್ಟು ಉತ್ತಮವಾಗಿ ಮಾಡಲು, ಶಿಕ್ಷಕರನ್ನು ಬರಹ ಮತ್ತು 
ಮಾತನ್ನು (chalk and talk) ಮೀರಿ ಹೋಗಲು ಒತ್ತಾಯಿಸಿದರು. ಮಾಹಿತಿಯು ಹೆಚ್ಚು 
ಗಮನರ್ನವಾಗುವಂತೆ ಪುಸ್ತುತ ಪಡಿಸಬೇಕಾಗಿತ್ತು ಇದರಿಂದಾಗಿ ಅದನ್ನು ಹೆಚ್ಚು 
ನೆನಪಿಟ್ಟಿಕೊಳ್ಳಲು ಸಹಕಾರಿಯಾಯಿತು. ಆದ್ದರಿಂದ ಸಾಮಗಿಗಳ ಆರಂಬಿಕ ಬಳಕೆಯು, 
ಮಾಹಿತಿಯ ರಾಾವಣೆಗೆ ಸಹಾಯ ಮಾಡುವ ಮತ್ತು ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ 


ಮಾಡುವ ಸಾಧನವಾಗಿತ್ತು. ಚಾರ್ಟಿಳು, ಥಧರ್ಮಾಕೋಲ್‌, ಸೈಡ್‌ ಗಳು ಇತ್ಯಾದಿಗಳನ್ನು 
ಬಳಸಿ ಮಾಡಿದ ಸಾದೃಶ್ಯ ಬೋಧನಾ ಸಾಧನಗಳು ಮಾದರಿಗಳನ್ನು ಪ್ರಸ್ತುತಪಡಿಸಿದವು 
ಮತ್ತು ಸಂಪೂರ್ಣ ಮಾಹಿತಿಯನ್ನು ವಿವಿಧ ಭಾಗಗಳಲ್ಲಿ ವಿಂಗಡಿಸಿ ತೋರಿಸಿದವು. ಇದು 
ಮಾಹಿತಿಯನ್ನು ಸರಳೀಕರಿಸಲು ಮತ್ತು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಪ್ರಸ್ತುತಪಡಿಸಲು 
ಉದ್ದೇಶಿಸಿತ್ತು. ಹೀಗಾಗಿ ಇದರಿಂದ ಕಲಿಯುವವರು ಅದನ್ನು ಸ್ವಲ್ಪ ಸ್ವಲ್ಪವೇ 
ಗುವಿಸಬಹುದಾಗಿತ್ತು. ಇದು ಮಕ್ಕಳು ಬಯಸಿದ ಮಾಹಿತಿಯನ್ನು ಪಡೆಯಲು ಮತ್ತು 
ಪುನರುತ್ಪಾದಿಸಲು ಅಗತ್ಯವಿರುವ ಮಾನಸಿಕ ಪ್ರಯತ್ನವನ್ನು ಕಡಿಮೆ ಮಾಡುತ್ತದೆ ಮತ್ತು 
ನವೀನತೆ ಮತ್ತು ಉತ್ಸಾಹದ ಅಂಶವನ್ನು ಸೇರಿಸುತ್ತದೆ ಎಂದು ಭಾವಿಸಲಾಗಿತ್ತು. ಆದ್ದರಿಂದ 
ಸಾಮಗ್ರಿಗಳನ್ನು ನುಂಗಲು ಕಹಿಯಾದ ಮಾತ್ರೆಗಳ ಮೇಲಿನ ಸಕ್ಕರೆಯ ಲೇಪನವೆಂಬಂತೆ 
ನೋಡಲಾಯಿತು. 


ಆದ್ದರಿಂದ ಬೋಧನಾ ಕಲಿಕಾ ಸಾಮಗ್ರಿಗಳ ಮೊದಲ ವಿನ್ಯಾಸ ಬೋಧನಾ 
ಸಾಧನವಾಗಿತ್ತು. ಮಕ್ಕಳ ಗಮನ ಇವುಗಳತ್ತ ಹರಿಯುವಂತೆ ಮಾಡಿ ಮಳಳಿಗೆ 
ಕಲಿಸಬೇಕಾದ್ದನ್ನು ಆಕರ್ಷಕ ರೀತಿಯಲ್ಲಿ ತೋರಿಸುತ್ತಿದ್ದರು. ಇದರ ಉದ್ದೇಶವು ಅವರನ್ನು 
ಮಾನಸಿಕವಾಗಿ ಕಲಿಕೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡುವುದಾಗಲಿ ಅಥವಾ ಅವರ 
ಕುತೂಹಲವನ್ನು ಕೆರಳಿಸುವುದಾಗಲಿ ಮತ್ತು ಪ್ರಸ್ತುತಪಡಿಸಿದ ವಸ್ತುಗಳು ಅಥವಾ ಅವುಗಳ 
ಅನುಭವಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುವುದಾಗಲಿ ಆಗಿರಲಿಲ್ಲ. 
ಬದಲಿಗೆ ಅದನ್ನು ನೆನಪಿನಲ್ಲಿಟ್ಟಿಕೊಳ್ಳಲು ಸಾಧನವಾಗಿ ಅಥವಾ ಆಸಕಿದಾಯಕವಾಗಿಸಲು 
ಮತ್ತು ಗಮನ ಬೇರೆಡೆಗೆ ಹರಿಯದಂತೆ ಮಾಡುವುದಾಗಿತ್ತು. ಬೋಧನಾ ಸಾಧನಗಳನ್ನು 
ಬಳಸುವ ಚಟುವಟಿಕೆಗಳು ಪೋಸ್ಟರ್‌ ಗಳು, ಸ್ಟಡ್‌ ಶೋಗಳು, ವಿವಿಧ ರೀತಿಯ ವಸ್ತುಗಳಿಂದ 
ಮಾಡಿದ ಮಾದರಿಗಳು, ಶಿಕಕರು ಖರೀದಿಸಿದ ಅಥವಾ ತಯಾರಿಸಿದ ಮಾದರಿಗಳಿಗೆ 
ಕಾರಣವಾಯಿತು. ಯಾವ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಮಾನವರು ಹೇಗೆ 
ಕಲಿಯುತ್ತಾರೆ ಮತ್ತು ಕಲಿಯುವುದು ಎಂದರೆ ಏನು ಎಂಬುದರ ಕುರಿತು ಆ ಸಮಯದಲ್ಲಿ 
ಪ್ರಚಲಿತದಲ್ಲಿದ್ದ ವಿಚಾರಗಳೊಂದಿಗೆ ಇವುಗಳನ್ನು ಜೋಡಿಸಲಾಯಿತು. 


ಇಂದು ಬಹುಶಃ ವಿಬಿನ್ನ ರೀತಿಯ ಮಾನವ ಕಲಿಕಾ ಪರಿಕಲ್ಪನೆಗಳೊಂದಿಗೆ ನಾವು 
ಬೋಧನಾ ಸಾಧನಗಳ ಕಲ್ಪನೆಗಳನ್ನು ಪ್ರಾತ್ಯಕ್ಲಿಕ ಪ್ರಯೋಗಗಳಾಗಿ 
ಬದಲಾಯಿಸಿರುವುದನ್ನು ನೋಡಬಹುದು, ವೀಡಿಯೊಗಳು ವಾಡಿಕೆಯಂತೆ ಕಲ್ಪನೆಗಳನ್ನು 
ವಿವರಿಸುತ್ತಿರುತ್ತವೆ ಅಥವಾ ಮಾಹಿತಿಯನ್ನು ನೀಡುತ್ತಿರುತ್ತವೆ. ಅವೂ ಅದೇ ಉದ್ದೇಶವನ್ನು 
ಹೊಂದಿವೆ ಮತ್ತು ಏಳು ದಶಕಗಳ ಹಿಂದೆ ಕಲಿಕಾ ಸಾಮಗಿಗಳು ಅನುಸರಿಸಿದ ಅದೇ 
ಶಿಕ್ಷಣಶಾಸ್ತ್ರ ತತ್ವಗಳನ್ನು ಅನುಸರಿಸುತವೆ. 


ಸಕ್ರಿಯ ಸಾಮಗಿಗಳು 


ಬೋಧನಾ ಸಾಧನಗಳು ಮಗುವನ್ನು ಕ್ರಿಯಾಶೀಲವಾಗಿಸುವಲ್ಲಿ ವಿಫಲವಾದ ಕಾರಣ 
ಅವುಗಳನ್ನು ಟೇಕಿಸಲಾಯಿತು. ಮಗು ತಾನೇ ಸ್ವಂತವಾಗಿ ಕಲಿಕೆಯಲ್ಲಿ ಸಕ್ರಿಯವಾಗಿ 
ತೊಡಗಿಸಿಕೊಳ್ಳವುದು ತರಗತಿಯ ಉದ್ದೇಶವಾಗಿದೆ ಎಂಬ ವಾದವನ್ನು ಮಂಡಿಸಲಾಯಿತು. 
ಇದು ಸಾಮಗಿಗಳು ಮಕ್ಕಳ ಕೈಗೆ ಹೋಗಬೇಕು ಎಂದು ಸೂಚಿಸುತ್ತದೆ. ಇದಕ್ಕಾಗಿ, ಫ್ಲ್ಯಾಷ್‌ 
ಕಾರ್ಡ್ಗಳು, ವಿಜ್ಞಾನ ಕಿಟ್‌ ಸಾಮಗಿಗಳು, ಕಟ್‌-ಜಿಟ್‌ ಗಳು, ಪಾಕೆಟ್‌ ಬೋರ್ಡ್ಗಳು/ಜಿಕ್ಕ 
ಬೋರ್ಡ್‌ ಗಳು, ಮಣಿಗಳು ಮತ್ತು ತಂತಿಗಳು, ರೇಖಾಗಣಿತದ ವಿವಿಧ ಆಕಾರಗಳು ಮತ್ತು 
ಇತರ ರೀತಿಯ ವಿಷಯಗಳಿಗೆ ಒತ್ತು ನೀಡಲಾಯಿತು. ಸರ್ಕಾರ ಮತ್ತು ಸರ್ಕಾರೇತರ 
ಸಂಸ್ಥೆಗಳ ಪ್ರಯತ್ನದಿಂದಾಗಿ, ವಿಜ್ಞಾನ ಶಿಕ್ಷಣಕ್ಕೆ ಪ್ರಯೋಗಗಳು ಮುಖ್ಯವೆಂದು ಸಾಧಿಸಲು 
ಸಾಧ್ಯವಾಯಿತು. ಈ ವಸ್ತುಗಳಿಗೆ ಚಾಲನೆ ನೀಡುವ ಉದ್ದೇಶಗಳು ಮತ್ತು ಶಿಕಣ ತತ್ವಗಳು 


ಎಮಿಶ್ರಣವಾಗಿವೆ: ಒಂದೇ ರೀತಿಯ ವಸ್ತುಗಳನ್ನು ಪ್ರಸ್ತುತಪಡಿಸಲಾಯಿತು. ಆದರೆ ಇದು 
ವಿಭಿನ್ನ ಗುಂಪುಗಳಿಂದ ವಿಭಿನ್ನವಾಗಿ ಬಳಸಲ್ಪಟ್ಟಿದೆ. 


1986 ರ ಹೊತ್ತಿಗೆ ರಾಷ್ಟ್ರೀಯ ಶಿಕಣ ನೀತಿಯು ಕೂಡಾ (NEP 1986) ಪ್ರಾಥಮಿಕ 
ತರಗತಿಗಳಲ್ಲಿ ಸಾಮಗಿಗಳ ಬಳಕೆಗೆ ಒತ್ತು ವೀಡಿತು ಮತ್ತು ಈ ಸಾಮಗಿಗಳು 
ಯಾವುದಾಗಿರಬಹುದು ಎಂಬುದರ ಸೂಚನೆಯನ್ನು ನೀಡಿತು. ನಂತರದಲ್ಲಿ ಆ 
ವರ್ಷಗಳಲ್ಲಿ ಶಾಲೆಗಳಿಗೆ ವಿಜ್ಞಾನದ ಕಿಟ್ಟಿಳು ಮತ್ತು ಸಾಮಗ್ರಿಗಳನ್ನು ಸರಬರಾಜು ಮಾಡುವ 
ಪ್ರಯತ್ನವನ್ನು ಮಾಡಲಾಯಿತು, ಆದರೆ ಅವು ಬಹುತೇಕ ಬಳಕಯಾಗದೆ ಉಳಿದವು. 
ಸರಬರಾಜು ಮಾಡಿದ ವಸ್ತುಗಳ ಗುಣಮಟ್ಠಿ, ದುರಸ್ತಿ ಮಾಡುವ ನಿಯಮಗಳ ಸ್ವರೂಪ 
ಮತ್ತು ಇವುಗಳಿಂದ ಉಂಟಾಗುವ ತೊಂದರೆಗಳು ಇತ್ಯಾದಿಗಳು ಮಾತ್ರವೇ ಈ ಸಾಮಗ್ರಿಗಳ 
ಯಾವುದೇ ಗಮನಾರ್ಹ ಬಳಕ ಆಗದೇ ಇರುವುದಕ್ಕೆ ಕಾರಣಗಳಲ್ಲ. ಆದರೂ, ಸಾಮಗ್ರಿಗಳ 
ಶುರಿತಾದ ಚರ್ಚ್‌ ಯು ಉನ್ನತ ಪ್ರಾಥಮಿಕ ಮತ್ತು ಮಾಧ್ಯಮಿಕ ತರಗತಿಗಳಿಗೂ ವಿಸ್ತರಿಸಿತು; 
ಸಾಮಗ್ರ)ಿಗಳ ಉಪಸ್ಥಿತಿಯು ಎಬಿಮ್ಮನ್ನು ವಿಬಿನ್ನವಾಗಿ ತೋರಿಸಲು ಅನುಕೂಲಕರ 
ಮರವಾಗಿದೆ. ಮಕ್ಕಳಿಗೆ ಏಕತಾನತೆಯನ್ನು ಬಿವಾರಿಸುವವುಗಳಾಗಿ, ಏಕಾಗ್ರತೆಗೆ ಭಂಗ ತರುವ 
ವಿಚೆಲನಗಳಾಗಿಯೂ ಅವು ಕಂಡುಬಂದವು. ಚಟುವಟಿಕೆಯ ಕೊಠಡಿಗಳು, ಭಾಷೆ ಅಥವಾ 
ಗಣಿತ ಪ್ರಯೋಗಾಲಯಗಳು, ಸ್ಮಾರ್ಟ್‌ ತರಗತಿಗಳು, ಸಂವಾದಾತ್ಮಕ ಆನ್ಲೈನ್‌ ಕಲಿಕೆ ಮತ್ತು 
ಇಂತಹ ವಿಷಯಗಳು ಸಾಮಾನ್ಯ ರೂಢಿಗಳಾದವು. ಇವೆಲ್ಲವೂ ವಿಧಾನವಾಗಿ ಖಾಸಗಿ 
ಶಾಲೆಗಳಲ್ಲಿ 'ಅತ್ಯಾಧುನಿಕ ವಸ್ತುಗಳ' ಸ್ಪರ್ಧೆಗೆ ಕಾರಣವಾದವು ಹಾಗೂ ಬಹು ವಿಧದ 
ವಸ್ತುಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿಸಿತು ಮತ್ತು ಇದು ಬೆಳೆಯುತ್ತಿದೆ ಕೂಡಾ. 


ಇತ್ತೀಚಿನ ದಿನಗಳಲ್ಲಿ, ಹೆಚ್ಚಿನ ಹೂಡಿಕೆಯೊಂದಿಗೆ ಕಲಿಕೆಯಲ್ಲಿ ಐಸಿಟಿ(೭7ಗೆ ಒತ್ತು 
ನೀಡಲಾಗಿದೆ. ವಿಭಿನ್ನ ಆಕಾರಗಳು ಮತ್ತು ವಸ್ತುಗಳನ್ನು ದೃಶ್ಯೀಕರಿಸಲು ಕಲಿಯುವ 
ಸಾಧನವಾಗಿ ಅಥವಾ ಸಂಪೂರ್ಣ ಭಾಗಗಳನ್ನು ಚಿತ್ರಿಸುವ ಸಾಧನವಾಗಿ ನಾವು ಭೌತಿಕ 
ವಸ್ತುಗಳಾದ ಕಾಗದ ಮಡಚುವಿಕೆ (ಪೇಪರ್‌ ಪಫೋಲ್ಲಿಂಗ್‌, ಫ್ಲ್ಯಾಷ್‌ ಕಾರ್ಡ್‌ ಗಳು, 
ಪೋಸ್ಟರ್‌ ಗಳು, ಚಾರ್ಟ್‌ ಗಳು ಇತ್ಯಾದಿಗಳನ್ನು ಬಳಸುವುದರಿಂದ ದೂರ ಸರಿದಿದ್ದೇವೆ. 
ಅನುಭವಗಳ ಆಧಾರದ ಮೇಲೆ ಸ್ವಾಭಾವಿಕ ಸಂಖ್ಯಾ ವ್ಯವಸ್ಥೆಯ ಮಾದರಿಯನ್ನು 
ಗುರುತಿಸಲು ಬಳಸುತಿದ್ದ ಮಣಿಗಳು ಮತ್ತು ತಂತಿಗಳ ಬದಲಿಗೆ ಇತರ ನೂತನ ಮಾದರಿಗಳು 
ಮತ್ತು ಭಿನ್ನರಾಶಿಯ ಸಂಖ್ಯೆಗಳನ್ನು ಗುರುತಿಸಲು ಬಳಸುತ್ತಿದ್ದ ಚಿತ್ರಗಳು ಮತ್ತು ಕಾರ್ಡ್‌ ಗಳ 
ಬದಲಿಗೆ ಡೈನೆಸ್‌ ಬ್ಲಾಕ್ಷಳು ಮತ್ತು ಇತರೆ ವಿಶೇಷವಾಗಿ ನರದ್ಮಿಸಿದ ವಸ್ತುಗಳಿಗೆ 
ಬದಲಾಗಿದ್ದೇವೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಪೂರ್ವ-ವಿನ್ಯಾಸಗೊಳಿಸಿದ 
ಪ್ರಯೋಗಗಳು, ಕಾರ್ಯನಿರ್ವಹಣಾ ಮಾದರಿಗಳು ಮತ್ತು ಪ್ರಾಜೆಕ್ಟ್‌ ಗಳಿಗೆ ಕಿಟ್ನಿಳಿವೆ. 
ಮಕ್ಕಳಿಗಾಗಿ ಬಳಸಲು ಈಗಾಗಲೇ ನಿರ್ಮಿಸಿದ ವಸ್ತುಗಳು, ಕಾರ್ಯಗಳು/ಸೆಲಸಗಳು ಮತ್ತು 
ಸಂವಹನದ ರಚನೆಗಳು, ಹೆಚ್ಚ. ಪ್ರಾಮುಖ್ಯತೆಯನ್ನು ಪಡೆದಿವೆ. ಸಹಾಯಕ ಸಾಧನಗಳು 
ಮತ್ತು ಸಾಮಗಿಗಳೊಂದಿಗೆ 'ಉತ್ತಮವಾಗಿ ರೂಪ್ರಗೊಂಡ' ಪಾಠ ಯೋಜನೆಗಳು, 
ಮಾರುಕಟ್ಟೆಯಲ್ಲಿ ಅಳವಡಿಸಿಕೊಳ್ಳಬಹುದಾದ (ಇನ್‌ ಸಾಲ್‌) ಪ್ಯಾಕೇಜ್‌ ಗಳೊಂದಿಗೆ 
ಲಭ್ಯವಿರುವ ಸ್ಮಾರ್ಟ್‌ ತರಗತಿಗಳು ಶಿಕ್ಷಕರ ಜವಾಬ್ದಾರಿಗಳನ್ನು ಅಂಗಡಿಯಾತನಿಗೆ 
ವರ್ಗಾಯಿಸಿವೆ. 


ಸಾಮಗಿಗಳ ಬಗ್ಗೆ ಯೋಚಿಸುವುದರಲ್ಲಿ ಮತ್ತು ಅವುಗಳಲ್ಲಿ ಹೆಚ್ಚಿನ 'ದಕ್ತತೆ' 
ಕಂಡುಕೊಳ್ಳಲು ಮತ್ತು ಊಹಿಸಬಹುದಾದಂತೆ ಮಾಡುವಲ್ಲಿ ಈಗ ಸಾಕಷ್ಟು ಪ್ರಗತಿಯಾಗಿದೆ 
ಎಂಬುದರಲ್ಲಿ ಸಂದೇಹವಿಲ್ಲ ಮತ್ತು ಸಾಮಗಿಗಳು ಉಪಯುಕವಾಗಬಹುದು ಮತ್ತು ನಾವು 
ಅವುಗಳನ್ನು ತರಗತಿಯಲ್ಲಿ ಹೊಂದಿರಲೇಬೇಕು ಎಂಬುದರಲ್ಲಿಯೂ ಯಾವುದೇ 
ಸಂದೇಹವಿಲ್ಲ. ಇದರ ಹೊರತಾಗಿಯೂ, ವಸ್ತುಗಳ ಬಳಕೆಯ ವಿಧಾನವು ತರಗತಿಯ 
ವಿನಿಮಯ ಪ್ರಕ್ರಿಯೆಗಳಲ್ಲಿ ಸುಧಾರಣೆಗೆ ಕಾರಣವಾಗುತ್ತದೆಯೇ ಎಂದು ಕೇಳಬೇಕಾಗಿದೆ 


ಮತ್ತು ಅದು ಸಾಧ್ಯವಾಗದಿದ್ದರೆ, ನಮ್ಮ ವಿಧಾನ ಮತ್ತು ವಸ್ತುಗಳ ಕುರಿತ ತಿಳಿವಳಿಕೆ ಮತ್ತು 
ಮೂರ್ತ ಕಲಿಕಾ ಸಂದರ್ಭಗಳಲ್ಲಿ ಮೂಲಭೂತವಾಗಿ ಏನಾದರೂ ತಪ್ಪಾಗಿದೆಯೇ? 


ಕಲಿಕೆಗೆ ಸಹಾಯ ಮಾಡುವ ಸಾಧನಗಳ/ಸಾಮಗಿಗಳ ಪರಿಕಲ್ಪನೆಯು ಮಕ್ಕಳನ್ನು 
ತೊಡಗಿಸಿಕೊಳ್ಳವಂತೆ ಮಾಡುವ ಕರ್ಯಗಳನ್ನು ಅಭಿವೃದ್ದಿಪಡಿಸುವ ಅಗತ್ಯದಿಂದ 
ಹೊರಹೊಮ್ಮುತದೆ, ಅವರು ತೊಡಗಿಸಿಕೊಳ್ಳಲು ಸಹಾಯ ಮಾಡುವ ಕಾರ್ಯಗಳು 
ಪರಿಕಲ್ಪನೆಗಳು ಮತ್ತು ತಾರ್ಕಿಕ ರಚನೆಗಳನ್ನು ಸಹಪಾಠಿಗಳು ಮತ್ತು ಶಿಕ್ಷಕರೊಂದಿಗೆ 
ಸಂವಾದದಲ್ಲಿ ತೊಡಗಿಸುವುದರ ಮೂಲಕ ರಚಿಸಬಹುದು. ಇದು ಅವರು ಒಟ್ಟಿಗೆ 
ಕಲಿಯುವ ಮತ್ತು ಹೊಸ ಜ್ಞಾನವಲ್ಲದಿದ್ದರೂ, ಅವರು ಈವರೆಗೂ ಕಲಿತು ಬಂದ 
ರೀತಿಯಲ್ಲಿ ಹೊಸದು ಮತ್ತು ಅವರಿಗೆ ಹೊಸದು ಎಂಬ ಒಳನೋಟಗಳನ್ನು 
ಅಭಿವೃದ್ಧಿಪಡಿಸುವ ಸಂದರ್ಭಗಳನ್ನು ಸುಗಮಗೊಳಿಸುವ ಅಗತ್ಯವಿರುತ್ತದೆ. ನವೀನತೆ 
ಮತ್ತು ಸಂತೋಷವು ವಸ್ತುಗಳಲ್ಲಿಲ್ಲ ಆದರೆ ಅದರಲ್ಲಿ ತೊಡಗಿಕೊಳ್ಳುವಿಕೆಯಲ್ಲಿಯೂ 
ವಸ್ತುಗಳನ್ನು ಬಳಸುವ ಸುತ್ತಲಿನ ಪರಸ್ಪರಾನುಕ್ರಿಯೆಯಲ್ಲಿ ಕಲಿಕೆಯ ಪ್ರಕ್ರಿಯೆಯು 
ನೇರವಾಗಿದೆ ಮತ್ತು ಮಾಹಿತಿಯ ಚೂರುಗಳ ವಿಧಾನ ವರ್ಗಾವಣೆಗೆ ಕಾರಣವಾಗುತದೆ 
ಎಂದು ಭಾವಿಸಲಾಗುವುದಿಲ್ಲ, ಆದರೆ ಪರಿಕಲ್ಪನೆಗಳ ಸಾಮೂಹಿಕ ಮರು-ನಿರ್ಮಾಣ 
ಪ್ರಕ್ರಿಯೆ, ಸಾಮೂಹಿಕವಾಗಿ ಪ್ರತಿ ಮಗುವು ಈಗಾಗಲೇ ಹೊಂದಿರುವ ರಚನೆಗಳ ಆಧಾರದ 
ಮೇಲೆ ನಿರ್ದಿಷ್ಠ ರೀತಿಯಲ್ಲಿ ಗಹಿಸಲ್ಪಡುತ್ತದೆ. 


ಸಾಮಗಿಗಳ ಉದ್ದೇಶವು ಚಟಿವಟಿಕೆಯಲ್ಲ; ಆದರೆ ಮನಸ್ಸುಗಳನ್ನು 
ಕ್ರಿಯಾಶೀಲವಾಗಿಸುವುದು ಮತ್ತು ಕ್ರಿಯಾಶೀಲ ಮನಸ್ಸುಗಳ ನಡುವೆ 
ಪರಸ್ಪರಾನುಕ್ರಿಯೆಯನ್ನು ಸಾಧ್ಯವಾಗಿಸುವುದು. ತಾತ್ಕಾಲಿಕ ಮಾದರಿಗಳು, ಮೂರ್ತ 
ದೃಷ್ಟಾಂತಗಳು, ಪರಿಕಲ್ಪನೆಗಳೊಂದಿಗೆ ತೊಡಗಿಸಿಕೊಳ್ಳಲು ಸಾಧ್ಯವಾಗುವಂತೆ ಅವುಗಳನ್ನು 
ವಿವರಿಸಲು, ಪರಿಕಲ್ಪನೆಗಳನ್ನು ಬಳಸಲು ಮತ್ತು ವಿಸರಿಸಲು ಮಗುವಿಗೆ ಸಹಾಯ 
ಮಾಡುವ ಉದ್ದೇಶವು ಅನುಭವದ ನೆಲೆ ಮತ್ತು ಕಲಿಕೆಯ ವ್ಯಾಪ್ಲಿಯನ್ನು ವಿಸ್ತರಿಸಲು 
ಉದ್ದೇಶಿಸಿದೆ. ತಾರ್ಕಿಕ ಸೂತ್ರೀಕರಣಗಳನ್ನು ಸುಸಂಬದ್ಧವಾಗಿ ನಿರ್ಮಿಸುವ ಮಗುವಿನ 
ಸಾಮರ್ಥ್ಯಗಳನ್ನು ಹೀಗೆ ಹೆಚ್ಚು ತೀಕ್ಷವಾಗಿ ಗಮನಿಸಲಾಗುತ್ತದೆ ಮತ್ತು ವಿವರಿಸಲಾಗುತ್ತದೆ. 
ಇದರ ಪ್ರಮುಖ ಉದ್ದೇಶ ಏನನ್ನೂ ಸರಳಗೊಳಿಸುವುದು ಅಥವಾ ವಿನೋದವನ್ನು 
ಒದಗಿಸುವುದು ಅಲ್ಲ. ಸಂದರ್ಭೋಜಚಿತವಾಗಿರುವಂತೆ, ಉದ್ದೇಶ ಮತ್ತು ಕಾರ್ಯ ಎರಡನ್ನೂ 
ಸಾಧಿಸುವಂತೆ ಮಾಡಲು ಮಕ್ಕಳ ಸಹಕಾರದ ಒಳಹರಿವಿನೊಂದಿಗೆ ಶಿಕಕರ ಅಗತ್ಯವನ್ನು 
ಆಧರಿಸಿ ಅವುಗಳನ್ನು ರೂಪಿಸುವುದು. 


ಮಕ್ಕಳ ಅನುಭವಗಳು ಮತ್ತು ಅವಲೋಕನಗಳ ಮೂರ್ತವಿವರಣೆಗಳನ್ನು 
ಒಳಗೊಂಡಂತೆ ಲಭ್ಯವಿರುವ ಸಾಮಗಿಗಳ ಮೂಲ ಗುಜ್ಜವನ್ನು ಸಂದರ್ಭದ ಅಗತ್ಯಗಳಿಗೆ 
ಅನುಗುಣವಾಗಿ ಸರಿಹೊಂದುವಂತೆ ರೂಪಿಸಬೇಕು. ಸಾಮಗಿಗಳು ಮತ್ತು ಕಲಿಕೆಯ 
ಕಾರ್ಯಗಳನ್ನು ಶಿಕ್ಷಕರು ನಿಯಂತಿಸಿದರೆ (ಮತ್ತು ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ) ಮತ್ತು 
ಪೂರ್ವನಿರ್ಧರಿತ ಹೇರಿಕಗಳಾಗಿರದಿದ್ದರೆ ಮಾತ್ರ ಅದು ಸಂಭವಿಸುತ್ತದೆ. ಅಂತಹ 
ಹೇರಿಕೆಗಳು,, ಚೆನ್ನಾಗಿ ಗಹಿತವಾಗಿದ್ದರೂ ಸಹ, ಶಿಕಕರು ಪರಿಣಾಮಕಾರಿಯಾಗಿ 
ಬಳಸಲಾಗುವುದಿಲ್ಲ ಅಥವಾ ಸಂದರ್ಭಕ್ಕ ಹೊಂದಿಕಯಾಗುವುದಿಲ್ಲ. ಆದ್ದರಿಂದ 
ಇವುಗಳನ್ನು ಚೆನ್ನಾಗಿ ಗ್ರಹಿಸುವ ಸಾಧ್ಯತೆಯು ಸ್ವತಃ ಅಪ್ರಾಯೋಗಿಕವಾಗಿದೆ. ಏಕೆಂದರೆ 
ತರಗತಿಗಳಲ್ಲಿ ಮಕ್ಕಳ ಗುಂಪುಗಳು ಅವರು ತೊಡಗಿಸಿಕೊಳ್ಳುವ, ಸಂವಹನ ಮಾಡುವ ಮತ್ತು 
ಕಲಿಯುವ ರೀತಿ ಒಂದೇ ರೀತಿಯಾಗಿರಬೇಕು ಎಂದು ನಾವು ನಿರೀಕ್ಲಿಸಲಾಗುವುದಿಲ್ಲ. 


ಪ್ರಸ್ತುತ ಪ್ರವೃತ್ತಿ 


ಪ್ರಸ್ತುತ ಪ್ರವೃತ್ತಿಯು ಇಡೀ ತರಗತಿಯನ್ನು ಒಳಗೊಂಡಿರುವ ಅಂತಹ ರಚನೆಗಳ 
ಬಳಕೆಯಿಂದ ದೂರವಿಡುವ ಚಲನೆಯಾಗಿದೆ. ವಸ್ತುಗಳ ಬಳಕೆ ಎಂದರೆ, ಅಲ್ಲಿ ಶಿಕ್ಷಕರು 
ಮತ್ತು ಮಕ್ಕಳು ಜೊತೆಯಾಗಿ ಭಾಗವಹಿಸುವುದು, ಪರಿಕಲ್ಬಿಸುವುದು, ಒಟ್ಟುಗೂಡಿಸುವುದು 
ಮತ್ತು ಸಾಮಗಿಗಳನ್ನು ಬಳಸುವುದು. ಆ ಮಾಹಿತಿಯನ್ನು ಅವಲೋಕನಗಳು, 
ಅನುಭವಗಳು ಮತ್ತು ಮಕ್ಕಳು ವಸ್ತುಗಳು ಮತ್ತು ಪರಿಕಲ್ಪನೆಗಳನ್ನು ನಿರ್ನಿಸಲು ತಾರ್ಕಿಕ 
ಸೂತ್ರೀಕರಣಗಳನ್ನು ರಚಿಸಲು ವಿರೀಕ್ಲಿಸುವ ಪ್ರಕ್ರಿಯೆಗಳಿಗೆ ಬಳಸುವುದು ಮತ್ತು 
ಪ್ರಕ್ರಿಯೆಯಲ್ಲಿ ಅವರಿಗೆ ಹೊಸತಾದ ಮತ್ತು ಪಠ್ಯಪುಸ್ತಕದಲ್ಲಿಲ್ಲದ ಒಳನೋಟಗಳನ್ನು 
ಕಂಡುಕೊಳ್ಳವುದು. 


ಸಾಮಗಿಗಳ ಬಗೆಗಿನ ಈ ಅರಿವು ಪರಿಕಲ್ಪನಾ ತಿಳಿವಳಿಕೆಯನ್ನು ಗುರಿಯಾಗಿ 
ಗುರುತಿಸುವುದರಿಂದ ಹೊರಹೊಮ್ಮಿತು. ಈ ಗುರಿಯು ಮಕ್ಕಳು ತಮ್ಮದೇ ಆದ ವಿವರಣೆಗಳು, 
ತಮ್ಮದೇ ಆದ ತಾರ್ಕಿಕ ರಚನೆಗಳು ಮತ್ತು ಅಭಿವ್ಯಕ್ತಿಗಳನ್ನು ರೂಪಿಸಲು ಬಯಸುತದೆ 
ಆದ್ದರಿಂದ ತಮ್ಮದೇ ಆದ ಉತ್ತರಗಳನ್ನು ಪ್ರಸ್ತುತಪಡಿಸುತ್ತಾರೆ ಎನ್ನುತ್ತದೆ. ಇದು ಕಲಿಕಾ 
ಸಿದ್ಧಾಂತಿಗಳು ಮತ್ತು ಶಿಕಣತಜ್ಞರು ಸೂಚಿಸಿದ ಕೆಲವು ತತ್ವಗಳೊಂದಿಗೆ ವಿಶಾಲವಾಗಿ 
ಜೋಡಿಸಲ್ಬಟ್ಟೆದೆ. ಇದನ್ನು ನಾವು ತಪು ಎಂದು ಕರೆಯಬಹುದು ಆದರೆ, ಮೂರ್ತ 
ಕಾರ್ಯಾಚರಣೆಯ ಹಂತ ಎಂದರೆ ಮೂರ್ತ ವಸ್ತುಗಳ ಮೇಲೆ ಕಲಸ ಮಾಡುವುದು ಮತ್ತು 
ಇದು ಸಾಮಗಿಗಳ ಬಳಕೆಯು ಪರಿಕಲ್ಪನೆಗಳನ್ನು ಬಾಗಗಳಾಗಿ ವಿಭಜಿಸಲು ಸಹಾಯ 
ಮಾಡುತ್ತದೆ ಎಂದು ಮಾತ್ರ ಭಾವಿಸಬೇಕಾಗುತ್ತದೆ. 


ಸಾಮಗಿಗಳ ಬಳಕೆಯ ಮೇಲಿನ ದೃಷ್ಟಿಕೋನಗಳು, ಅವು ಕಲಿಕೆಗೆ ಸಂಪೂರ್ಣ 
ಸಮರ್ಥವೆನಿಸುವ ಸಾಮಗಿಗಳು ಮತ್ತು ಶಿಕ್ಷಕರು ಮಾಡಬಹುದಾದುದಕ್ಕೆ ಕೇವಲ 
ಪೂರಕವಾಗಿರುವವು ಎಂ೦ಬೆರಡರ ನಡುವೆ ಇರುತ್ತವೆ. ಈ ಮೊದಲು ಪಠ್ಯಪುಸ್ತಕಗಳು ಮತ್ತು 
ಗ್ರಂಥಾಲಯಗಳು ಓದಿನ ಸಾಮಗಿಗಳಾಗಿದ್ದು ಮತ್ತು ಅವುಗಳ ಪರಿಣಾಮಕಾರಿ ಬಳಕ ಯನ್ನು 
ಖಚಿತಪಡಿಸಿಕೊಳ್ಳವ ಪ್ರಯತ್ನದಲ್ಲಿ ಸಣ್ಣಸಣ್ಣ ಕಲ್ಲುಗಳು, ಸ್ವಾ, ಪ್ರಕೃತಿಯಲ್ಲಿರುವ 
ವಸ್ತುಗಳು, ಸಣ್ಣ ಕಿಟ್ಟಳು ಮತ್ತು ಈ ರೀತಿಯ ಅಗ್ಗದ ವಸ್ತುಗಳನ್ನು ಬೋಧನಾ ಕಲಿಕಾ 
ಸಾಮಗಿ ಎಂದು ಪರಿಗಣಿಸಲಾಗುತಿದ್ದ ಕಲಿಕಾ ಪಯಣ ಈಗ ವಿಶೇಷವಾಗಿ ಸಿದ್ಧಪಡಿಸಿದ, 
ವ್ಯವಸ್ಥಿತವಾಗಿ 'ತಜರು ಅಭಿವೃದ್ಧಿಪಡಿಸಿದ, ವಸ್ತುಗಳೆಡೆಗೆ ವೇಗವಾಗಿ ಸಾಗಿದೆ'. ಕಲಿಕೆಯ 
ತತ್ವಗಳು ಮತ್ತು ಮಾರುಕಟ್ಟೆಯ ಲೆಕ್ಕಾಚಾರಗಳಿಂದ ಪ್ರೇರಿತವಾಗಿರುವ ನಂಬಿಕೆಗಳ 
ನಡುವಿನ ಅಂತರವು ರಾಷ್ಟೀಯ ಪಠ್ಯಕ್ರಮ ಜಚಜೌಕಟ್ಟಿ ಒಳಗೊಂಡಿರುವ ಉತ್ತಮ 
ತರಗತಿಯ ತತ್ವಗಳು ಮತ್ತು ವೈಶಿಷ್ಟ್ಯಗಳಿಗೆ ಸಾಕಷ್ಟು ವಿರುದ್ಧವಾದ ವಸ್ತುಗಳ ಬಳಕೆಗೆ 
ಕಾರಣವಾಗುತ್ತಿದೆ. ಇದು ಬಿಸ್ನಂಶಯವಾಗಿ ಮಕ್ಕಳು ಮತ್ತು ಸಾಮಗಿಗಳು ಮುಖ್ಯವಾದವು 
ಮತ್ತು ಶಿಕಕರು ಕೇವಲ ಸುಗಮಕಾರರು ಎಂಬ ತಿಳುವಳಿಕೆಯಿಂದ ದೂರವಿರಿಸುವ 
ಕ್ರಮವಾಗಿದೆ. ಆದರೂ, ಪ್ರಮುಖ ವಿಷಯವೇನೆಂದರೆ ವಾಸ್ತವದಲ್ಲಿ, ನೀತಿಗಳು ಮತ್ತು 
ಕಾರ್ಯಕ್ರಮಗಳು ಶಿಕ್ಷಕರ ಮೇಲೆ ಹೂಡಿಕೆ ಮಾಡಲು ಬಯಸುವುದಿಲ್ಲ. ಸಾಮಗಿಗಳ ಮೇಲೆ 
ಹೆಚ್ಚು ಹೆಚ್ಚು ಹೂಡಿಕ ಮಾಡುವುದು, ಉದ್ದೇಶಗಳು ಮತ್ತು ಬೋಧನಾ ವಿಧಾನದ 
ತತ್ವಗಳನ್ನು ಪರಿಗಣಿಸದೆ ಸಾಮಗಿಗಳಿಗೆ ಹೆಚ್ಚಿನ ಒತ್ತು ನೀಡಿರುವುದು ಎಲ್ಲವೂ ಭೌತಿಕ, 
ಹೊಸತು ಮತ್ತು ಮೋಜಿನ ಜಟುವಟೆಕೆಯಾಗಿರಬೇಕು ಎಂಬ ಕಲ್ಪನೆಯೊಂದಿಗೆ ಸಕ್ರಿಯ 
ತರಗತಿ ಕೊಠಡಿಗಳು ಎಂಬುದನ್ನು ಫ್ಯಾಶನ್‌ ಪದವನ್ನಾಗಿ ಮಾಡಿದೆ. ಆಟ ಆಡುವುದು, 
ತೊಡಗಿಸಿಕೊಳ್ಳವ ಕಲಿಕೆ ಪ್ರಯೋಗ ಇತ್ಯಾದಿಗಳ ನಡುವಿನ ವ್ಯತ್ಯಾಸಗಳು 
ಕಳೆದುಹೋಗಿವೆ. 


ಶಿಕ್ಷಕರಿಗೆ ಮತ್ತು ಅವರ ಸಿದ್ಮತೆಗಳಿಗೆ ಸಾಕಷ್ಟು ಸಂಪನ್ಮೂಲಗಳು ಇಲ್ಲದಿರುವುದರಿಂದ 
ಸೂಕ್ತ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವುದು ಮಾರ್ಗಸೂಚಿಯಲ್ಲಿರಬೇಕು ಎಂದು 
ಸ್ಪಷ್ಟವಾಗಿ ಹೇಳುವ ಕೆಲವು ಶಿಕ್ಷಣತಜರು ಇದ್ದಾರೆ. ಶಿಕ್ಷಣತಜ್ಞರಾಗಿ ಬಡಿ ಪಡೆಯುವ 


ಅಧಿಕಾರಿಗಳ ಸಮೂಹ ಸಾಮಾನ್ಯವಾಗಿ ಈ ದೃಷ್ಟಿಕೋನದೊಂದಿಗೆ ತಮ್ಮನ್ನು ತಾವೇ 
ಗುರುತಿಸಿಕೊಂಡು ಅದನ್ನೇ ಪ್ರೋತ್ಸಾಹಿಸುತ್ತಾರೆ. ಶಿಕ್ಷಕರಿಗೆ 
ಸಹಾಯ/ಮಾರ್ಗದರ್ಶನ/ನಿರ್ದೇಶನಕ್ಕಾಗಿ ಸಾಮಗಿಗಳು ಮತ್ತು ಕೈಪಿಡಿಗಳನ್ನು 
ಅಭಿವೃದ್ಧಿಪಡಿಸುತ್ತಿರುವ ಹಲವಾರು ಖಾಸಗಿ ಕಂಪನಿಗಳನ್ನು ಬೆಂಬಲಿಸಲು ಬಹಳಷ್ಟು ಜನ 
ಇದ್ದಾರೆ. ಶಿಕ್ಷಕರು ಕೇವಲ ತಾವು ಸೂಚಿಸಿದ್ದನ್ನು ಅನುಸರಿಸಬೇಕು ಮತ್ತು ತಮ್ಮ 
ನಿರ್ದೇಶನದಂತೆ ಸಾಮಗಿಗಳನ್ನು ಬಳಸಬೇಕು ಎಂಬುದಕ್ಕೆ ಇವು ಒತ್ತು ವೀಡುತ್ತವೆ. 
ಸಾಮಗ್ರಿಗಳನ್ನು ಈ ರೀತಿಯಲ್ಲಿ ನೋಡುವ ದೃಷ್ಟಿಕೋನವನ್ನು ಅವುಗಳ ಬಳಕೆಯನ್ನು 
ಖಂಡಿತವಾಗಿಯೂ ಕಲಿಕೆಯ ಅಡಿಪಾಯವಾಗಿ ಮೂರ್ತ ಕಲಿಕೆಯ ಅನುಭವಗಳನ್ನು 
ಬೆಂಬಲಿಸುವ ತಜ್ಞರು ಸಮ್ಮತಿಸುವುದಿಲ್ಲ. 


ಈ ರೀತಿಯಾದ ಸಾಮಗಿಗಳ ಬಳಕೆಯು, ಉತ್ತಮ ಸಾಮಗಿಗಳು ಮಕ್ಕಳಿಗೆ 
ಯಾವುದಿಲ್ಲದಿದ್ದರೂ ಕಲಿಯಲು ಸಹಾಯ ಮಾಡುತ್ತವೆ ಮತ್ತು ಸಾಮಗಿಗಳ ಮೂಲಕ 
ಉತ್ತಮವಾಗಿ ನಿರ್ನಿಸಲಾದ ಚಿಂತನೆಯು ಮಕ್ಕಳನ್ನು ಸ್ವಂತವಾಗಿ ಕಲಿಯುವಂತೆ 
ಮಾಡುತ್ತದೆ ಎಂಬುದು ರಾಜನಿಕವಾದಿಗಳ ನಿಲುವು. ಸಿದ್ದಪಡಿಸಿದ ಸಾಮಗಿಗಳನ್ನು 
ಬಳಸುವ ಮಕ್ಕಳನ್ನು ಮುಕವಾಗಿ ಅವನ್ನು ಬಳಸಲು ಬಿಡಬೇಕು ಮತ್ತು ಅದಕ್ಕೆ ಹೆಚ್ಚಿನ 
ಬೆಂಬಲ ಅಗತ್ಯವಿಲ್ಲ ಎನ್ನುತ್ತದೆ ಈ ವಾದ. ಸಾಮಗಿಗಳ ಬಳಕೆಗೆ ಒತ್ತು ನೀಡುವುದು ಎರಡು 
ವಿರುದ್ಧ ಚಿಂತನಾಕ್ರಮ ಹೊಂದಿದ ಗುಂಪುಗಳಿಂದ ಬಂದಿದೆ: ಒಂದು ಗುಂಪು ಮಗುವಿಗೆ 
ಪುನರಾವರ್ತಿಸಲು, ಅಭ್ಯಾಸ ಮಾಡಲು ಮತ್ತು ಉತ್ತಮವಾಗಿ ನೆನಪಿಟ್ಟುಕೊಳ್ಳಲು ಸಹಾಯ 
ಮಾಡುತ್ತದೆ ಎಂದು ಹೇಳುತ್ತದೆ ಮತ್ತು ಇನ್ನೊಂದು ಮಕ್ಕಳು ಸ್ವಯಂಪ್ರೇರಿತವಾಗಿ 
ಕಲಿಯಲು ಸಹಾಯ ಮಾಡುತ್ತದೆ ಎಂದು ಸೂಜಚಿಸುತದೆ. ಈ ಎರಡು ಗಂಬೀರ 
ದೃಷ್ಟಿಕೋನಗಳ ನಡುವೆ ಚರ್ಚೆಗಳು ಸುಳಿದಾಡುತ್ತವೆ, ಆದರೆ ಮೂಲಭೂತವಾಗಿ ಅವು 
ಒಂದೇ ರೀತಿಯ ಬೇರುಗಳನ್ನು ಹೊಂದಿವೆ, ಏಕೆಂದರೆ ಅವುಗಳು ಬೋಧನಾ ಕಲಿಕಾ 
ಪ್ರಕ್ರಿಯೆಯ ಮೈಯಕಿಕವಾದುದು, ಸಾಮಾಜಿಕವಾದುದಲ್ಲ ಎಂಬ ಮೂಲ ವಾದವನ್ನೇ 
ಸೂಚಿಸುತ್ತವೆ. ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸುವುದು, ಅವರ ಕಲಿಕೆಯನ್ನು ರೂಪಿಸಲು 
ಅವರಿಗೆ ಸಹಾಯ ಮಾಡುವುದು, ಅವರೊಂದಿಗೆ ನಿರಂತರವಾಗಿ ಮಾತುಕತೆಯಲ್ಲಿ 
ತೊಡಗುವುದು, ಅವರ ಮೌಲ್ಯಮಾಪನ ಮಾಡುವುದು, ಅವರನ್ನು ಪ್ರೋತ್ಸಾಹಿಸುವುದು, 
ಅವರಿಗೆ ಮಾರ್ಗದರ್ಶನ ಮಾಡುವುದು, ಅವರೊಂದಿಗೆ ನಿರಂತರ ಸಂವಾದ ನಡೆಸುವುದು 
ಮುಂತಾದ, ಶಿಕ್ಷಕರು ಕಲಿಕಾ ಜವಾಬ್ದಾರಿಯನ್ನು ಹೊತ್ತುಕೊಳ್ಳವ ಅಗತ್ಯಗಳನ್ನು 
ಸಮಾಧಿ ಮಾಡಲಾಗಿದೆ. ಸಾಮಗಿಗಳು ವಿಶೇಷವಾಗಿರಬೇಕು ಮತ್ತು ಪರಿಕಲ್ಪನೆ ಹಾಗೂ 
ವಿನ್ಯಾಸಕ್ಕೆ ಹೆಚ್ಚಿನ ಶ್ರಮ ಮತ್ತು ಹೂಡಿಕೆಯ ಅಗತ್ಯವಿರುತ್ತದೆ ಎಂಬ ಸಲಹೆಯು 
ಅವುಗಳನ್ನು ಸಣ್ಣ ಪ್ರಮಾಣದಲ್ಲಿ ಅಭಿವೃದ್ಧ್ದಿಪಡಿಸಲಾಗುವುದಿಲ್ಲ ಎಂಬುದನ್ನು 
ಸೂಚಿಸುತದೆ; ಇದು ಶಿಕ್ಷಕರ ಅಗತ್ಯಗಳ ಆಧಾರದ ಮೇಲೆ ಅವರ ಶಾಲೆಯಲ್ಲಾಗಲಿ ಅಥವಾ 
ಕ್ಲಸ್ಟರ್‌ ಮತ್ತು ಬ್ಲಾಕ್‌ ಮಟ್ಟಿದಲ್ಲಾಗಲಿ ಕಂಡು ಬರುವ ಬೇಡಿಕೆಯಲ್ಲ. ಎಲ್ಲರಿಗೂ 
ಉತ್ತಮವಾದುದ್ದನ್ನು ಲಭ್ಯವಾಗುವಂತೆ ಮಾಡಲು ಮತ್ತು ಅವುಗಳ ಉತ್ಪಾದನೆಯನ್ನು 
ಆರ್ಥಿಕವಾಗಿ ಕೈಗೆಟುಕುವಂತೆ ಮಾಡಲು ಅವುಗಳ ಪರಿಕಲ್ಪನೆ, ಅಬಿವೃದ್ದಿ ಮತ್ತು 
ಉತ್ಪಾದನೆಯನ್ನು ಕೇಂದ್ರೀಕರಣಗೊಳಿಸುವ ಕಡೆಗೆ ಒತ್ತಡವಿದೆ. ಆದ್ದರಿಂದ ಅವು 
ಸಾರ್ವತಿಕವಾಗಿರಬೇಕು ಮತ್ತು ವ್ಯಾಪಕವಾಗಿ ಅನ್ವಯವಾಗಬೇಕು. ಇವುಗಳನ್ನು 
ಪರಿಣಾಮಕಾರಿಯಾಗಿ ಬಳಸಲು ಶಿಕ್ಷಕರಿಗೆ ಯಾವುದೇ ಸಿದ್ಮತೆಗಳಿಲ್ಲದೆ ಮತ್ತು ಸಾಮಗ್ರಿಗಳ 
ಬಹು ಬಳಕೆಯ ಬಗ್ಗೆ ಅವರಿಗೆ ಯಾವುದೇ ತರಬೇತಿಗಳನ್ನು ನೀಡದೆ, ತರಗತಿಗಳಲ್ಲಿ ವಿಬಿನ್ನ 
ರೀತಿಯಲ್ಲಿ ವಿಭಿನ್ನ ಉದ್ದೇಶಗಳಿಗಾಗಿ ಅವುಗಳನ್ನು ಬಳಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. 
ಸಾರ್ವತಿಕವಾಗಿರುವ ಬೋಧನಾ ಕಲಿಕಾ ಸಾಮಗಿಗಳ ಬಗೆಗೆ ಚಿಂತಿಸಲು ಮತ್ತು 
ಅವುಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗಿದೆ. ಸಂವಾದಾತಕ ಮ್ಯವಸ್ಥೆಗಳು 


ವ್ಯಕ್ತಿಗಳ ಕಡೆಗೆ ಸಜ್ಮಾಗಿವೆಯೇ ಹೊರತು ಗುಂಪುಗಳೆಡೆಗಲ್ಲಿ ಮತ್ತು ಅವುಗಳ ಪ್ರತಿಕ್ರಿಯೆಗಳು 
ನಮೂದಿಸಿದ ವ್ಯಕಿಚಿತಣ/ಪ್ರೊಘಫೈ್ಯಲ,ಳೊಂದಿಗೆ ಸರಿಹೊಂದುತವೆ. 


ಉಪಸಂಹಾರ 


ಬೋಧನಾ ಕಲಿಕಾ ಸಾಮಗಿಗಳು ಶಿಕ್ಷಕರು ಮತ್ತು ಮಕಳಿಗೆ ಸಹಾಯಕ 
ಸಾಧನಗಳಾಗಿವೆ, ಇಂತಹ ಭಾಗೀದಾರರ ನಡುವೆ ಉದ್ದೇಶದ ಸ್ಪಷ್ಟತೆ ಇಲ್ಲದಿದ್ದರೆ 
ಸಾಮಗಿಗಳು ಮಗುವಿನ ಮನಸ್ಸಿನ ವ್ಯಾಯಾಮಕ್ಕ ಅಡಚಣೆ ಮಾತ್ರ ಆಗಬಹುದು. 
ಮಗುವಿನ ಕಲ್ಪನೆಗಳು ಅನೇಕ ನೈಜ ಅನುಭವಗಳು ಮತ್ತು ಪರಿಚಿತ ವಸ್ತುಗಳಲ್ಲಿ 
ಆಧರಿತವಾಗಿದ್ದರೂ ಅಮೂರ್ತವಾದ ಕಲ್ಪನೆಗಳ ಮರುಸೃಷ್ಣಿಯ ಪ್ರಯತ್ನವನ್ನು 
ಸಾಮಗಿಗಳು ಹಿಮ್ಮೆಟ್ಟೆಸಬಹುದು ಎಂಬುದನ್ನು ಗುರುತಿಸುವುದೂ ಸಹ ಮುಖ್ಯವಾಗಿದೆ. 
ಆದ್ದರಿಂದ ಯೋಚಿಸುವ, ಅಭಿವೃದ್ಧಿಪಡಿಸುವ ಮತ್ತು ಸಾಮಗಿಗಳ ಬಳಕೆಯನ್ನು 
ನಿರ್ಧರಿಸುವ ಯೋಜನೆಗೆ ಶಿಕ್ಷಕರು ಕೇಂದ್ರವಾಗಿರದ ಹೊರತು ನಮ್ಮ ತರಗತಿಗಳು ಏಕಮುಖ 
ವ್ಯವಹಾರವಾಗಿಯೇ ಉಳಿಯುತ್ತವೆ. ಒಂದೇ ಒಂದು ವ್ಯತಿರಿಕ ಬದಲಾವಣೆ ಎಂದರೆ ಶಿಕ್ಷಕರ 
ಬದಲಿಗೆ ಈಗ ಅದರ ಸ್ಥಾನದಲ್ಲಿ ವಸುವಿರುವುದು. ಅದು ಎಲ್ಲಾ ಜ್ಞಾನದ ಮೂಲವಾಗಿದೆ 
ಮತ್ತು ಕಲಿಯುವವರಿಗೆ ಕಲಿಯಬೇಕಾದ ಉದ್ದೇಶ ಮತ್ತು ವಿಷಯವನ್ನು ಒದಗಿಸುತ್ತದೆ. 
ಬೋಧನಾ ಕಲಿಕಾ ಸಾಮಗಿಗಳ ಕುರಿತಾದ ಸಂವಾದವು ಅವುಗಳನ್ನು ಬಳಸುವ 
ಉದ್ದೇಶದಿಂದ ಮತ್ತು ಶಿಕಕರು ಮತ್ತು ಮಕ್ಕಳಿಗೆ ಅವುಗಳ ವಸ್ತು ಮತ್ತು ಪರಿಕಲ್ಪನೆಗೆ 
ಅವಕಾಶ ನಿಲುಕುವದರಿಂದ ಪ್ರಾರಂಭವಾಗಬೇಕಾಗಿದೆ. ಅವು ಹೇರಿಕೆಯ ಕಲಿಕಾ 
ಪಥಗಳಾಗಬಾರದು ಮತ್ತು ಕಾರ್ಯಗಳನ್ನು ಯಾಂತ್ರಿಕವಾಗಿ ಅನುಸರಿಸುವಂತೆ ಒತ್ತಡ 
ಹೇರಬಾರದು. 


ಈ ಲೇಖನವನ್ನು ಬರೆಯಲು ಮಾಹಿತಿ ನೀಡಿದ ನಿಮ್ರತ್‌ ಕೌರ್‌, ರಿಚಾ ಗೋಸ್ವಾಮಿ 
ಮತ್ತು ರಜನಿ ದ್ವಿವೇದಿ ಅವರಿಗೆ ಲೇಖಕರು ಕೃತಜ್ಞತೆಗಳನ್ನು ಅರ್ಪಿಸುತ್ತಾರೆ. 


ಗ್ರ೦ಂಥಯಣ 


1. Nawani, D. (ed.). (2016). Teaching-learning resources for school education. New Delhi: Sage Publications 

2. David Wood & Heather Wood (1996) Vygotsky, Tutoring and Learning, Oxford Review of Education, 
22:1, 5-16 

3. Dewan, H.K. (2008). TLM vs. Teaching Aids. Buniyadi Shiksha 18: 7-11. (Published by Vidya Bhawan 
Society and Azim Premji University) 

4. Elkind, D. (1976). Child development and Education: A Piagetian Perspective. Oxford University Press. 
New York. 

5. National Council of Educational Research and Training (2005), Learning and Knowledge Chapter 2, New 
Delhi: NCERT, 12-34. 

6. Lawrence. H.S.S. (1950). Gandhiji’s Contribution to Education, The Phi Delta Kappan, Vol. 32, No. 2, pp. 
42-44 

71. Gowrie, S. (1958). Basic Education in India. Merrill-Palmer Quarterly of Behavior and Development, Vol. 
5, No. 1, pp. 46-60 

8. Vygotsky, L. (1978). Interaction between Learning and Development. Mind and Society. Cambridge, MA: 
Harvard University Press, pp. 79-91 

9. Piaget, J. (1964). Development and Learning. In: R E Ripple & V N Rockcastle (Eds). Piaget 
Rediscovered, pp. 7-20 


ಹೈದಯಕಾಂತ್‌ ದಿವಾನ್‌: ಇವರು ಪ್ರಸ್ತುತ ಅಜೀಂ ಪ್ರೇಮ್‌ ಜಿ ವಿಶ್ವವಿದ್ಯಾಲಯದ 
ಅನುವಾದ ಉಪಕ್ರಮದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಏಕಲವ್ಯ ಗುಂಪಿನ ಸ್ಥಾಪಕ 


ಸದಸ್ಯರಾಗಿದ್ದಾರೆ ಮತ್ತು ಉದಯಪುರದ ವಿದ್ಯಾಭವನ ಸೊಸೈಟಿಯ ಶೈಕ್ಷಣಿಕ 
ಸಲಹೆಗಾರರಾಗಿದ್ದಾರೆ. ಕಳೆದ ೪೦ ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿಯಲ್ಲಿ 
ಮತ್ತು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಿರ್ದಿಷ್ಟವಾಗಿ, ಅವರು ಶೈಕ್ತಣಿಕ 
ನಾವೀನ್ಯತೆ ಮತ್ತು ರಾಜ್ಯ ಶೈಕ್ಷಣಿಕ ರಚನೆಗಳ ಮಾರ್ಪಾಡುಗಳಿಗಾಗಿ ನಡೆಸಲಾಗುತ್ತಿರುವ 
ಪ್ರಯತ್ನಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಅವರನ್ನು ಗrdy.dewan@gmail.cm ನಲ್ಲಿ 


ಸಂಪರ್ಕಿಸಬಹುದು 


ಅನುವಾದ: ಶ್ರೀನಿಧಿ ಅಡಿಗ ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


